ಕರ್ನಾಟಕ ವಿಧಾನ ಪರಿಷತ್‌ 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು ' 


551 

ಡಾ. ವೈ.ಎ. ನಾರಾಯಣ ಸ್ವಾಮಿ (ಶಿಕ್ಷಕರ ಕ್ಷೇತ್ರ 
16-09-2021 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


(58 


ಉತ್ತರ 


(ಅ) ಕೋವಿಡ್‌-19 


ಸ್ನ 
ಸ 


a 


| ರ ಸಂದರ್ಭದಲ್ಲಿ ಸಂಕಷ್ಟ 
ಒಳಗಾಗಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ 
ನೌಕರರಿಗೆ ವಿಶೇಷವಾದ ಪ್ಯಾಕೇಜನ್ನು 
ಘೋಷಣೆ ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹೌದು ಬಂದಿದೆ. 


(ಈ) 


ಬಂದಿದಲ್ಲಿ ವಿವರಗಳನ್ನು ನೀಡುವುದು; 


| | 
ಸರ್ಕಾರದ ಆದೇಶ ಸಂಖ್ಯೆ ಇಪಿ 399 ಯೋಯೋಕ 2021, 


ದಿನಾಂಕ02.07.202 ರಂತೆ ರಾಜ್ಯದ ಅನುದಾನರಹಿತ 
ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
1,72,945 ಶಿಕ್ಷಕರು ಹಾಗೂ ಬೋಧಕೇತರ [' 


ಸಿಬ್ಬಂದಿಗಳಿಗೆ ತಲಾ ರೂ.5000 ರಂತೆ ಕೋವಿಡ್‌-19 ವಿಶೇಷ 


34,000 


ಪ್ಯಾಕೇಜ್‌ ಪರಿಹಾರ ಧನವನ್ನು ಒದಗಿಸಲಾಗಿದೆ. 


ಮಾಡಲಾಗಿದೆ; 


ಈ ಪ್ಯಾಕೇಜ್‌ನ್ನು ಎಂದಿನಿಂದ ಜಾರಿಗೆ 
ತರಲಾಗಿದೆ; ಎಷ್ಟು ಹಣ ಬಿಡುಗಡೆ 
ಮಾಡಲಾಗಿದೆ; ಎಷ್ಟು ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ಹಣವನ್ನು ಜಮಾ 
(ವಿವರಗಳನ್ನು 


ತಾಲ್ಲೂಕುವಾರು/ಜಿಲ್ಲಾವಾರು 


ನೀಡುವುದು) 


ಪ ಪ್ಯಾಕೇಜ್‌ನ್ನು 2021-22ನೇ ಸಾಲಿಗೆ ಜಾರಿಗೆ ತರಲಾಗಿದ್ದು, 


ಒಟ್ಟಾರೆಯಾಗಿ ರೂ.347.25 ಲಕ್ಷಗಳ ಅನುದಾನ 
ಒದಗಿಸಲಾಗಿದೆ. 

ಇಲ್ಲಿಯವರೆಗೆ ರಾಜ್ಯದ , ಅನುದಾನರಹಿತ ಶಾಲೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 90790 ಶಿಕ್ಷಕರು. ಹಾಗೂ 
ಬೋಧಕೇತರ : ಸಿಬ್ಬಂದಿಗಳಿಗೆ ತಲಾ 5 ಸಾವಿರ 


ರೂಪಾಯಿಗಳಂತೆ ಒಟ್ಟಾರೆಯಾಗಿ ರೂ.4539.50 ಲಕ್ಷಗಳ! 
ಅನುದಾನವನ್ನು ಕೋವಿಡ್‌-19 ವಿಶೇಷ ಪ್ಯಾಕೇಜ್‌ ಪರಿಹಾರ 


ಧನವಾಗಿ ಬಿಡುಗಡೆಗೊಳಿಸಲಾಗಿದೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 
ಬ್ಯಾಂಕ್‌ ಖಾತೆಯನ್ನು ಆಧಾರ್‌ ಸಂಖ್ಯೆಯೊಂದಿಗೆ 


ಸಂಯೋಜನೆಗೊಳಿಸದ ಉಳಿಕೆ ಶಿಕ್ಷಕರ ಹಾಗೂ ಬೋಧಕೇತರ 
ಸಿಬ್ಬಂದಿಗಳಿಂದ ಮಾಹಿತಿ ಪಡೆದು: ಕೋವಿಡ್‌-19 ವಿಶೇಷ 
ಪ್ಯಾಕೇಜ್‌ ಪರಿಹಾರ ಧನವನ್ನು ಒದಗಿಸಲು ಕ್ರಮವಹಿಸಲಾಗಿದೆ. 


(ಈ) ಈಗ ಘೋಷಣೆ ಮಾಡಿರುವ ರೂ. 5 


ಸಾವಿರ: ಜೊತೆಗೆ ಇನ್ನೂ ರೂ. 5 


ಸಾವಿರಗಳನ್ನು ಬೇಡಿಕೆಗಾಗಿ 
ನೌಕರರು /ಜನಪ್ಪತಿನಿಧಿಗಳು ಸರ್ಕಾರಕ್ಕೆ 
ಬೇಡಿಕೆ: ಸಲ್ಲಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 


"ಮುಂದಿನ ರೂ. ,5 ಸಾವಿರ. ಕಂತನ್ನು 


ಎಷ್ಟು ಅವಧಿಯೊಳಗೆ ಬಿಡುಗಡೆ 


ಮಾಡಲಾಗುವುದು? 


ಬಂದಿದೆ. ಸರ್ಕಾರ. ರೂ.5,000 ಗಳನ್ನು ಮಾತ್ರ ನಿಗದಿಪಡಿಸಿದೆ. 


ಇಪಿ 93 ಯೋಯೋಕ 2021: 


) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ , 
ಸಕಾಲ ಸಚಿವರು '' 


(ನೆಖುಂಬಿ-4 


District wise Teaching and Non Teaching staff Covid 19 package amount Paid (Rs.5000) 


ಕ್‌ Teaching Staff Non Teaching Staff 

ave] nes J [|] | 
1535 670 
2833 656] 3489 
BELAGAVI CHIKKODI-2930 256/1 °° 604 2860 
| 4 [BELAGAVI-2901 10) “oo 604 2206 
BENGALURU RURAL-2921 1390 1971 
| 6 [BENGALURU U NORTH-2928 6838 1373 
BENGALURU U SOUTH-2920 10790 
| 8 [BIDAR2905 367 
| 9 [CHAMARAIANAGARA2927 | ““oooosf 280] 966] 
873 
2452 
2516 
7] O25 1232 
1225 
326 
2124 
456 
12351 38/1624 
| 25 |RACHUR206 | sl  “_66f 2391 
1202 801 
wo) 9901 2360 

28 1032 
2153 796 
| 30 juoup26 OOOO 1396 959 
VUAYAPURA-2903 1873 
ETN TTT EN NT) NT TT 
Cus] as] —sorso 


